ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಬೀದರ್‌ ಬಿ.ಎಸ್‌.ಎಸ್‌.ಕೆ. ಕಾರಾನೆ ಮುಚ್ಚಿರುವ ಬಗ್ಗೆ 
ಶ್ರೀ ಅರವಿಂದ ಕುಮಾರ್‌ ಅರಳಿ:- (ವಿಧಾನಸಭೆಯಿಂದ ಚುನಾಯಿತರಾದವರು) 
01 (51) ಮಾನ್ಯ ಕಾರ್ನಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೀದರ್ದ ಜಿಲ್ಲೆಯಲ್ಲಿ ಐದು ಸಹಕಾರಿ ಸಕ್ಕರೆ ಕಾರ್ಯಾನೆಗಳಿದ್ದು ಅವುಗಳೆಲ್ಲವೂ ಹಾನಿಗೊಂಡಿದ್ದು 
ಮತ್ತು ಸಾಲ ಹೊಂದಿದ್ದು ಇದರಲ್ಲಿ ಅತೀ ಕಡಿಮೆ ಸಾಲ ಮತ್ತು ಹಾನಿಯಿರುವ ಬಿ.ಎಸ್‌.ಎಸ್‌.ಕೆ. ಸಹಕಾರ 
ಸಕ್ಕರೆ ಕಾರ್ಬಾನೆ, ಹಳ್ಳಿಖೇಡ, ಇದನ್ನು ಮಾತ್ರ ಮುಚ್ಚಲಾಗಿದ್ದು ಇನ್ನುಳಿದ ನಾಲ್ಕು ಕಾರ್ಬಾನೆಗಳು 
ಕಾರ್ಯನಿರ್ವಹಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ (ವಿವರ ನೀಡುವುದು) 


(ಆ) ಬೀದರ್ದ ಬಿ.ಎಸ್‌.ಎಸ್‌.ಕೆ. ಸಕ್ಕರೆ ಕಾರ್ಯಾನೆಯನ್ನು ಈ ಹಂಗಾಮಿನಲ್ಲಿ ಪ್ರಾರಂಭಿಸದಿರುವುದರಿಂದ 
ರೈತರು ತೊಂದರೆಗೊಳಗಾಗಿದ್ದು ಈ ಕಾರಾನೆಯನ್ನು ಪುನರ್‌ ಪ್ರಾರಂಭಿಸುವುದು ಯಾವಾಗ; 
ಪ್ರಾರಂಭಿಸದಿದ್ದಲ್ಲಿ, ಇದಕ್ಕೆ ಸೂಕವಾದ ಕಾರಣಗಳೇನು? 


